ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸ೦ಖ್ಯೆ : 1049(1308) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಭಾರತೀಯ ಪರಂಪರೆ ಮತ್ತು ಸಂರಕ್ಷಣೆ ಸಂಸ್ಥೆಯನ್ನು ರಾಜ್ಯದಲ್ಲಿ ಸ್ಥಾಪಿಸುವ ಬಗ್ಗೆ 


(ಅ) ಕೇಂದ್ರ ಸರ್ಕಾರದ ಸಂಸ್ಕೃತಿಯ ಮಂತ್ರಾಲಯ ದೇಶದಲ್ಲಿ ಭಾರತೀಯ ಪರಂಪರೆ 
ಸಂರಕ್ಷಣೆ ಸಂಸ್ಥೆಯನ್ನು (Indian Institute of Heritage and Conservation) ಸ್ಮಾಪಿಸುವ 
ಪ್ರಸ್ತಾವನೆ ಹೊಂದಿರುವುದು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ಪೂರ್ಣ ವಿವರ 
ನೀಡುವುದು) 


(ಆ) ರಾಜ್ಯ ಸರ್ಕಾರದಲ್ಲಿ ಈ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಅಗತ್ಯವಿರುವ 
ಮಾಹಿತಿ ಪಡೆದು ಇದರ ರೂಪುರೇಷೆಗಳನ್ನು ಮತ್ತು ದೊರೆಯಲಿರುವ ಕೇಂದ್ರದ ಆರ್ಥಿಕ 
ನೆರವಿನ ಬಗ್ಗೆ ಪರಿಶೀಲನೆ ನಡೆಸುವುದೇ; 


(ಇ) ಕರ್ನಾಟಕ ರಾಜ್ಯ ಒಂದು ಸಂಸ್ಕತಿ ಮತ್ತು ಪಾರಂಪರಿಕ ಇತಿಹಾಸವುಳ್ಳ 
ರಾಜ್ಯವಾಗಿದ್ದು, ೦೧ Statೀ-Maಗy worlds ಎನ್ನುವ ಹೆಗಳಿಕೆಗೆ ಪಾತ್ರವಾಗಿದ್ದು, ಇಂತಹ 
ಬಾರತೀಯ ಪರಂಪರೆ ಮತ್ತು ಸಂರಕ್ಷಣೆ ಸಂಸ್ಥೆ ಒಂದನ್ನು ಸಂಸ್ಕತಿ ನಗರ 
ಮೈಸೂರಿನಲ್ಲಾಗಲಿ, ಶಿಲ್ಪ ಕಲೆಯ ತವರು ಬೇಲೂರು-ಹಳೇಬೀಡುಗಳಲ್ಲಾಗಲಿ, ಕರ್ನಾಟಕ 
ಗತ ವೈಭವ ಮೆರೆದ ಹಂಪಿಯಲ್ಲಾಗಲಿ ಅಥವಾ UNESc೦ ಪುರಸ್ಕೃತ ಪಟ್ಟಿದಕಲ್ಲು - 
ಐಹೊಳೆಯಲ್ಲಿ ಆಗಲೀ ಸ್ಥಾಪಿಸಲು ಕೇಂದ್ರ ಸರ್ಕಾರದೊಂದಿಗೆ ವ್ಯವಹರಿಸಲು ರಾಜ್ಯ 
ಸರ್ಕಾರ ಮುಂದಾಗುವುದೇ ? (ವಿವರ ನೀಡುವುದು) 


